ಕರ್ನಾಟಿಕ ವಿಧಾನ ಪರಿಷತ್ತು 


2. ಮಾನ್ಯ ಸದಸ್ಯರ ಹೆಸರು 


3.ಉತ್ತರಿಸಬೇಕಾದ ದಿನಾಲಕೆ 
4. ಉತ್ತರಿಸುವ ಸಚಿವರು 


1.ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


: 67 
ಶ್ರೀ ಮರಿತಿಬ್ಬೇಗೌಡ 
15.02.2022 


: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿಹಾಗೂ ಸಕ್ಕರೆ ಸಚಿವರು 


| ಕಸಂ ಪ್ರಶ್ತೆ ಉತರ 
(ಅ) ಮೈಸೂರು ಸಕ್ಕರೆ | ದಿ ಮೈಸೂರು ಹುಗರ್‌ ಕಂಪನಿ ಲಿ, ಮಂಡ್ಯ ಈ ಕಾರ್ಯಾನೆಯಲ್ಲಿ 2019- 
ಕಾರ್ಬಾನೆಯನ್ನು 20ನೇ ಹಂಗಾಮಿನಿಂದ ಕಬ್ಬು ಅರೆಯುವಿಕೆಯನ್ನು 
ಪ್ರಾರಂಭಿಸದಿರುವುದರಿಂದ ಆ! ಸ್ಮಗಿತಗೊಳಿಸಿರುವುದರಿಂದ, ಕಬ್ಬು ಬೆಳೆದ ರೈತರಿಗೆ 
ಬಾಗದ ಕಬ್ಬು ; ಬೆಳೆಗಾರರು ಉಂಟಾಗಬಹುದಾದ ನಷ್ಟವನ್ನು ತಪ್ಪಿಸುವುದಕ್ಕಾಗಿ ಈ ಕಾರ್ಯಾನೆಯ 
ತುಂಬಾ » ಕಬ್ಬು ಮಿಸಲು ಕ್ಲೇತ್ರದಲ್ಲಿ ಬೆಳೆದ ಅಂದಾಜು 7.00 ಲಕ್ಷ ಮೆ.ಟನ್‌ 


N೧೯ ರಫಿ ಸ ಅಗಲಿ ೧ರ 


ತೊಂ೦ದದೆಗೊಳಛಗಾ 5 


ಗಿದ 
SONU OS NINO IED 


ರ NE ಹಾಂನೆಗಲಿಗೆ 
ಕಬ್ಬನ್ನು ಯಂ೦ಡ್ಯ ಜಿಲ್ಲೆಯಲ್ಲಿರುವ ಉಳಿದ 05 ಸಕ್ಕರೆ ಕಾರ್ಬಾನೆಗಳೆಗೆ 


ಸರ್ಕಾರದ ಗಮನಕ್ಕೆ | ಹಂಚಿಕೆ ಮಾಡಿ ಸರ್ಕಾರದ ಆದೇಶ ಸಂಖ್ಯೆ: ಸಿಐ 240 ಸಿಓಎಫ್‌ 2021, 

ಬಂದಿದೆಯೇ; ದಿನಾಂಕ: 18.09.2021ರಲ್ಲಿ ಆದೇಶಿಸಲಾಗಿದೆ. ದಿ ಮೈಸೂರು ಮಗರ್‌ 
ಕಂಪನಿ ಲಿ, ಮಂಡ್ಯ _ ಈ ಕಾರ್ಯಾನೆಯಲ್ಲಿ ಕಬ್ಬು ಅರೆಯುವ 
ಕಾರ್ಯವನ್ನು ಪ್ರಾರಂಭಿಸುವವರೆಗೆ ಮಾತ್ರ ಈ ಆದೇಶವು 
ಜಾರಿಯಲ್ಲಿರುತದೆ. 

(ಆ) ಕಾರಾನೆ ಪುನರಾರಂಭದ ಬಗ್ಗೆ | ದಿ ಮೈಮುಗರ್‌ ಕಂಪನಿ ಲಿಮಿಟೆಡ್‌ ಮಂಡ್ಯ- ಕಾರ್ನಾನವೆಯ 
ಮಾನ್ಯ ಮುಖ್ಯಮಂತ್ರಿಗಳ | ಪುನಶ್ಲೇತನಗೊಳಿಸುವ ಕುರಿತು ದಿನಾಂಕ:18.10.2021ರಂದು ಮಾನ್ಯ 
ಅಧ್ಯಕತೆಯಲ್ಲಿ ಸ್ಮಳೀಯ | ಮುಖ್ಯಮಂತಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಜರುಗಿಸಲಾಗಿರುತ್ತದೆ. 
ಶಾಸಕರು, ಸಂಸದರು, ರೈತ | ಸದರಿ ಸಭೆಯಲ್ಲಿ ಈ ಕೆಳಕಲಡ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. 
ಮುಖಂಡರು ಹಾಗೂ | 1 ಎಲ್‌.ಆರ್‌.ಓ.ಟೆ. ಆಧಾರದ ಮೇಲೆ ಮೈಸೂರು ಸಕ್ಕರೆ 
ಸಂಘಟನೆಗಳೊಡನೆ ಸಭೆ ಕಾರಾನೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವ ಸಂಬಂಧ ಈ 
ನಡೆಸಲಾಗಿದೆಯೇ: ರ ರ FS Es 

3 FE ತಂತ, ಬವಿವಗಿ ಸಿ ಗು ನಿರ್ಕ್‌ ಸಿವ್ವಿ 3 ನಿಲ 

(4) ಹಾಗಿನಲ್ಲಿ; ಸಭರಿ: “ಸಭೆಯಲ್ಲಿ ಅನುಕೂಲವಾಗುವಂತೆ ಮುರಿತ ತಾಂತ್ರಿಕ 4 ಸಮಿತಿಯಿಂದ 
ಸರ್ಕಾರವು ಕೈಗೊಂಡಿರುವ! ವ್ರರದಿಯನ್ನು ಪಡೆದು, ಉನ್ನತ ಅಧಿಕಾರಿ ಹಾಗೂ ತಾಂತ್ರಿಕ ಸಿಬ್ಬಂದಿ 
ನಿರ್ಣಯಗಳೇನು; ಹಾಗೂ ನುರಿತ ಆರ್ಥಿಕ ಸಲಹೆಗಾರರನ್ನು ನೇಮಿಸಿ ಮುಂದಿನ ಸಚಿವ 


[ 


ಸಂಪುಟದ ನಿರ್ಣಯಕೆ ತಂದು ಪ್ರಾರಂಭಿಸುವುದು. 

2. ಕಾರ್ಬಾನೆಯ ಯಂತ್ರೋಪಕರಣಗಳನ್ನು ದುರಸ್ನೀಕರಣಗೊಳಿಸಲು 
ತುರ್ತು ಅಗತ್ಯವಿರುವ ಹಣವನ್ನು ಸರ್ಕಾರದಿಂದ 
ಬಿಡುಗಡೆಗೊಳಿಸುವುದು. h 

3. ಕಾರ್ಬಾನೆಯ ಆಸ್ತಿಯ ಬೆಲೆ ಬಾಳುವುದಾಗಿದ್ದು, ಇದರ ' ಆಧಾರದ 
ಮೇಲೆ ಬಂಡವಾಳ ಪಡೆದು ನಡೆಸಬಹುದೇ ಎಂಬ ಬಗ್ಗೆ 
ಪರಿಶೀಲಿಸುವುದು. 


48 ದ್‌್‌ ಗರುವ್‌ಲೂೋಪಜೋಪಗಳನ್ನು "ಗುರುತಿಸಿ 


ಸರಿಪಡಿಸಿಕೊಂಡು 2 ವರ್ಷಗಳ ಅವಧಿಗೆ ಪ್ರಾಯೋಗಿಕವಾಗಿ ಸರ್ಕಾರಿ 


ಸ್ವಾಮ್ಯದಲ್ಲಿ ನಡೆಸುವ ಬಗ್ಗೆ 0 ತಿಂಗಳೊಳಗಾಗಿ ತಾಂತ್ರಿಕ 
ವರದಿಯನ್ನು ಪಡೆದು ಸಚಿವ ಸಂಪುಟದಲ್ಲಿ ಮಂಡಿಸಿ, 


ಕಾರ್ಬಾನೆಯನ್ನು ಪ್ರಾರಂಭ ಮಾಡಲು ತೀರ್ಮಾನಿಸುವುದು. 


(ಈ) | ಸದರಿ ಸಭೆಯ ನಿರ್ಣಯದಂತೆ 


ಸರ್ಕಾರ 


ಕಾರ್ಯಾನೆ ಪುನರಾರಂಭಿಸಲು 


ಇದುವರೆಗೂ 


ಕೈಗೊಂಡಿರುವ ಕ್ರಮಗಳೇನು? 


ಮೈಸೂರು ಸಕ್ಕರೆ ಕಾರಾನೆಯನ್ನು ಪುನಶ್ಚೇತನಗೊಳಿಸಲು ಈ 

ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

1. ಮೈಸೂರು ಸಕ್ಕರೆ ಕಾರಾನೆಯನ್ನು ಎರಡು ವರ್ಷಗಳ ಅವಧಿಗೆ 
ಪ್ರಾಯೋಗಿಕವಾಗಿ ಸರ್ಕಾರಿ ಸ್ವಾಮ್ಯದಲ್ಲೆೇ ನಡೆಸಲು 
ದಿನಾಂಕ:18.10.2021ರಂದು ಮಾನ್ಯ ಮುಖ್ಯಮಂತ್ರಿಯವರ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. 

2. ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸುವ 
ಸಂಬಂಧ ವರದಿಯನ್ನು ಪಡೆಯಲು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 
334 ಸಿಓಎಫ್‌ 2021 ದಿನಾಂಕ:03.12.2021ರಲ್ಲಿ ಸರ್ಕಾರದ ಅಪರ 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ತಾಂತಿಕ ಸಲಹಾ 
ಸಮಿತಿಯನ್ನು ರಚಿಸಿ ಆದೇಶಿಸಲಾಗಿದೆ. 

3. ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ವೇತನಗೊಳಿಸುವ 
ಸಂಬಂಧ ಆಡಳಿತ, ಹಣಕಾಸು ಮತ್ತು ತಾಂತಿಕ ವಿಷಯಗಳಲ್ಲಿ 
ವರದಿಯನ್ನು ಪಡೆಯಲು ಮತ್ತು Operation and maintain ( 
ಅಂಡ್‌ ಎಂ) ಆಧಾರದ ಮೇಲೆ ಕಾರ್ಬಾನೆಯನ್ನು ನಡೆಸುವ ಕುರಿತು 
ಟೆಂಡರ್‌ ಡಾಕ್ಯುಮೆಂಟ್‌ ಅನ್ನು ಸಿದ್ದಪಡಿಸುವುದಕ್ಕಾಗಿ ಕರ್ನಾಟಕ 
ಸಾರ್ವಜವಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 
ಮತ್ತು ವಿಯಮಗಳು 2000ರಡಿಯಲ್ಲಿ 14 ದಿನಗಳ ಅಲ್ಲಾವಧಿ 
ಟೆಂಡರ್‌ ಕರೆದು ಕನ್ನಲೈೆನ್ನಿ ಸೇವೆಯನ್ನು ಪಡೆಯಲು ಆದೇಶ ಸಂಖ್ಯೆ: 
ಸಿಐ 326. ಸಿಓಎಿಫ್‌ 2021 ದಿನಾಂಕ: 02.12. 2021ರಲ್ಲಿ ಸರ್ಕಾರದ 

- ಅನುಮತಿಯನ್ನು ನೀಡಲಾಗಿರುತ್ತದೆ. : 

4. ಅದರಂತೆ, ದಿ ಮೈಸೂರು ಷುಗರ್‌ ಕಂಪನಿ ಮಂಡ್ಯ ಇವರ ಅಲಾವಧಿ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: MSCO/AC/CFO/147/2021- -22 ದಿನಾಂಕ: 
31.12.2021ರಂದು 14 ದಿನಗಳ ಅಲಾವಧಿ ಟೆಂಡರ್‌ ಅನ್ನು 
ಆಹ್ವಾನಿಸಲಾಗಿತ್ತು. ಆದರೆ ಈ ಟಿಂಡರ್‌ ಪ್ರಕ್ರಿಯೆಯಲ್ಲಿ ಖಾಪ್‌ 
ಬಿಡ್ಡುಗಳು ಸ್ಟೀಕೃತಗೊಂಡಿರುವುದಿಲ್ಲ. 

ಮರು ಟೆಂಡರ್‌ ಆಹ್ಸಾನಿಸಲು ಸಮಯದ ಅಭಾವವಿರುವುದರಿಂದ 
ಸಕ್ಕರೆ ಉದ್ದಿಮೆಗಳಿಗೆ ತಾಂತ್ರಿಕ ವರದಿಯನ್ನು ತಯಾರಿಸುವ ಕನ್ಸ್ನಲ್ವೆನ್ಸಿ 
ಸಂಸ್ಥೆಗಳಿಂದ ಸೇವೆಯನ್ನು ಪಡೆಯಲು ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ 1999 ರಡಿಯಲ್ಲಿ ೩ಜಿ 


> | ವಿನಾಯಿತಿ ನೀಡುವಂತೆ ಮುಖ್ಯ ಹಣಕಾಸು ಅಧಿಕಾರಿ, ದಿ ಮೈಸೂರು 


ಪುಗರ್‌ ಕಂಪನಿ ಮಂಡ್ಯ ಇವರು ದಿನಾಂಕ:03.02.2022ರಂದು 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯು 


ಸಂಖ್ಯೆ: ಸಿಐ 37 ಸಿಓಎಫ್‌ 2022 


ಪ್ರಸ್ತುತ ಆರ್ಥಿಕ ಇಲಾಖೆಯ ಪರಿಶೀಲನೆಯಲ್ಲಿರುತದೆ. 


ನ 


eee (ಶಲಕಧ:; ಬಲ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜಪಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು. 


